ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 


ಷತ್ತು 


ಶ್ರೀ ಹೆಚ್‌.ಎಂ. ರಮೇಶಗೌಡ 


ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸುವ ಸಚಿವರು 


"| ಸಜಿವರು 


13.09.2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 


ಪ್ರಶ್ನೆಗಳು 


| 


ಉತ್ತರಗಳು 


2021-22ನೇ ಸಾಲಿನಲ್ಲಿ ಹೊಸದಾಗಿ 62 
ನರ್ಸಿಂಗ್‌ ಮತ್ತು 40 ಅಲೈಡ್‌ ಹೆಲ್ತ್‌ ಸೈನ್ಸ್‌ 
ಕಾಲೇಜುಗಳಿಗೆ ನೀಡಿರುವ ಅನುಮತಿಯನ್ನು 
ರದ್ದುಪಡಿಸಲಾಗಿದೆಯೇ? 


2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಹೊಸದಾಗಿ 
62 ನರ್ಸಿಂಗ್‌ ಮತ್ತು 40 ಅಲೈಡ್‌ ಹೆಲ್ತ್‌ ಸೈನ್ಸ್‌ 
ಕಾಲೇಜುಗಳಿಗೆ ನೀಡಿರುವ ಅನುಮತಿಯನ್ನು 
ಪರಿಶೀಲನೆಗಾಗಿ ರಚಿಸಿರುವ ಜಂಟಿ ಸಮಿತಿಗೆ 
ಎಲ್ಲಾ, ದಾಖಲೆಗಳನ್ನು ನೀಡಲಾಗಿದೆಯೇ; 
ಇಲ್ಲವಾದಲ್ಲಿ, ನೀಡದಿರಲು ಕಾರಣವೇನು; 


ಇ) 


ಈ) 


ನರ್ಸಿಂಗ್‌ ಮತ್ತು ಅಲೈಡ್‌ ಹೆಲ್ತ್‌ ಸೈನ್ಸ್‌ 
ಕಾಲೇಜುಗಳಿಗೆ ನೀಡಿರುವ ಅನುಮತಿಯೇ 


2021-22ನೇ ಸಾಲಿಗೆ ಯಾವುದೇ ಕಾಲೇಜುಗಳ 
ಅನುಮತಿಯನ್ನು ರದ್ದುಪಡಿಸಲಾಗಿರುವುದಿಲ್ಲ. 


2021-22ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ 
ವಿಶೇಷ ಜಂಟಿ ಸದನ ಸಮಿತಿ 
ರಚನೆಯಾಗಿರುವುದಲ್ಲ. 2020-21ನೇ ಸಾಲಿಗೆ 
ಹೊಸದಾಗಿ ನರ್ಸಿಂಗ್‌ ಮತ್ತು ಅಲೈಡ್‌ ಹೆಲ್ತ್‌ 
ಸೈನ್ಸ್‌ ಕಾಲೇಜುಗಳಿಗೆ ನೀಡಲಾದ ಅನುಮತಿ 
ಸಂಬಂಧದಲ್ಲಿ ವಿಶೇಷ ಸದನ ಸಮಿತಿಯು 


ರಚಿಸಲ್ಪಟ್ಟಿದೆ. ಸದರಿ ಸಮಿತಿಯು ಈ 
ಇಲಾಖೆಯನ್ನಾಗಲಿ ಹಾಗೂ 
ವಿಶ್ವವಿದ್ಯಾಲಯಕ್ಕಾಗಲಿ ದಾಖಲೆಗಳನ್ನು 


ನೀಡುವಂತೆ ಕೋರಿರುವ ಮಾಹಿತಿ ಗಮನಕ್ಕೆ 
ಬಂದಿರುವುದಿಲ್ಲ. 

2021-22ನೇ ಸಾಲಿಗೆ ಸರ್ಕಾರಿ ಸಂಸೆಯಾದ ಶ್ರೀ 
ಅಟಲ್‌ ಬಿಹಾರಿ ವಾಜಪೇಯಿ ಇನ್ನಿಟಿಟ್ಕೂಟ್‌ 


ಪ್ರಶ್ನಾರ್ಹವಾಗಿರುವಾಗ, ಸದರಿ ಕಾಲೇಜುಗಳಿಗೆ | ಆಫ್‌ ಅಲೈಡ್‌ ಹೆಲ್ತ್‌ ಸೈನ್ಸಸ್‌ ಕಾಲೇಜ್‌, 
ವಿದ್ಯಾರ್ಥಿಗಳ ಪ್ರವೇಶಾವಕಾಶಕೆ ಅನುಮತಿ | ಬೆಂಗಳೂರು ಈ ಸಂಸ್ಥೆಗೆ 
ನೀಡಲಾಗಿದೆಯೇ: ಎಷ್ಟು ಕಾಲೇಜುಗಳು | ವಿಶ್ವವಿದ್ಯಾಲಯದಿಂದ ಅಧಿಸೂಚನೆ 
2021-2022ರ ಶೈಕ್ಷಣಿಕ ವರ್ಷಕ್ಕೆ | ನೀಡಲಾಗಿರುತ್ತದೆ. 

ವಿದ್ಯಾರ್ಥಿಗಳ ಪ್ರವೇಶಕ್ಕಾಗಿ ಅರ್ಜಿಗಳನ್ನು 

ಎೀಡುತಿವೆ; | - 

2021-2022ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ | ವಿಶೇಷ": ಜಂಟಿ ಸದನ ಸಮಿತಿಯು 
ಪ್ರುವೇಶಾತಿಯ ಬಳಿಕ ಜಂಟಿ ಸದನ| ವರದಿಯನ್ನು ಸಲ್ಲಿಸಿರುವ ಮಾಹಿತಿ 
ಸಮಿತಿಯು ಕಾಲೇಜುಗಳ ಅನುಮತಿಯನ್ನು | ಇರುವುದಿಲ್ಲ. ಆದುದರಿಂದ ಈ ಬಗ್ಗೆ 
ರದ್ದುಪಡಿಸಲು ಶಿಫಾರಸ್ಸು ಮಾಡಿದರೆ, ಆ | ಸರ್ಕಾರವು ಸೂಕ್ತ ನಿಲುವನ್ನು ತಳೆಯಲು 
ಕಾಲೇಜಿನಲ್ಲಿ "ಪ್ರವೇಶಾತಿ ಪಡೆದ | ಸಾಧ್ಯವಾಗಿರುವುದಿಲ್ಲ. ' 


ವಿದ್ಯಾರ್ಥಿಗಳ ಭವಿಷ್ಯವೇನು; ಇದರಿಂದ 


ಸರ್ಕಾರವೇ ಅನಗತ್ಯ ಗೊಂ೦ದಲು 
ಸೃಷ್ಠಿಸಿದಂತಾಗಲಿಲ್ಲಮೇ; ಈ ಕುರಿತು 
ಸರ್ಕಾರದ ನಿಲುವೇನು? 


ಸಂಖ್ಯೆ: ಎ೦ಇಡಿ 111 ಆರ್‌ಜಿಯು 2021 


SR TI 
pe N 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


